ಕರ್ನಾಟಕ್‌ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ರಾಜ್ಯ ಸರ್ಕಾರದಲ್ಲಿ 2018 ರವರೆಗೆ ಇದ್ದ 
ನೌಕರಿ ಅವಕಾಶವನ್ನು ಹಿಂಪಡೆಯಲು 
ಕಾರಣವೇನು; 


ಆದೇಶ ನೀಡಿದ್ದರೂ, ರಾಜ್ಯದಲ್ಲಿ 
ನಿರಾಕರಿಸಲಾಗಿರುವುದಕ್ಕೆ ಕಾರಣವೇನು? 


ಸಂಖ್ಯೆ: ಸಿಆಸುಇ 204 ಸೇನೆನಿ 2021 


:525 


: ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


: 16.12.2021 
: ಮಾನ್ಯ ಮುಖ್ಯಮಂತ್ರಿಯವರು 


(ಅ) ಅರೆ ಸೇನಾ ಪಡೆಯ ನಿವೃತ್ತ ಸೈನಿಕರಿಗೆ | ಅರೆ ಸೇನಾ ಪಡೆಯ ನಿವೃತ್ತ ಸೈನಿಕರಿಗೆ ರಾಜ್ಯ 


ಸಿವಿಲ್‌ ಸೇವೆಗಳಲ್ಲಿನ ಹುದ್ದೆಗಳಲ್ಲಿ ಮಾಡುವ 


ನೇರ ನೇಮಕಾತಿಗಳಲ್ಲಿ ಇದುವರೆವಿಗೂ 
ಯಾವುದೇ ನೌಕರಿ ಅವಕಾಶವನ್ನು 
ಒದಗಿಸಿರುವುದಿಲ್ಲವಾದ್ದರಿಂದ ಈ 


ಅವಕಾಶವನ್ನು ಹಿಂಪಡೆದಿರುವ ಪ್ರಶ್ನೆಯೇ 


ಉದೃವಿಸುವುದಿಲ್ಲ. 
(ಆ)2012ರಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ | ಕರ್ನಾಟಿಕ ಸಿವಿಲ್‌ ಸೇವಾ (ಸಾಮಾನ್ಯ 
ರಾಜ್ಯಗಳಿಗೂ ನೌಕರಿಗೆ ಅವಕಾಶ ನೀಡುವಂತೆ | ನೇಮಕಾತಿ) ನಿಯಮಗಳು, 1977ರ ನಿಯಮ 


9ರನ್ನಯ ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ 
ಹುದ್ದೆಗಳಿಗೆ ಮಾಡುವ ನೇರ 
ನೇಮಕಾತಿಗಳಲ್ಲಿ ಮಾಜಿ ಸೈನಿಕರಿಗೆ ಶೇಕಡ 
10ರಷ್ಟು ಸಮತಳ ಮೀಸಲಾತಿಯನ್ನು 
ಒದಗಿಸಲಾಗಿದೆ. ' ಅರೆ ಸೇನಾ ಪಡೆಗಳಲ್ಲಿ 
ಸೇವೆ ಸಲ್ಲಿಸುವ ಸೈನಿಕರುಗಳಿಗೆ 60 
ವಯಸ್ಸಿನವರೆಗೆ ಸೇವೆ ಸಲ್ಲಿಸಬಹುದಾದ 
ಅವಕಾಶವಿರುವುದರಿಂದ ಸದರಿ 
ಮೀಸಲಾತಿಯನ್ನು ಮಾಜಿ ಸೈವಿಕರಿಗೆ 
ಮಾತ್ರ ಕಲ್ಪಿಸಲಾಗಿದೆ. - 


Mad. 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


